ಕರ್ನಾಟಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು ಶ್ರೀ ಮಾಸೆ ಶ್ರೀನಿವಾಸ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ), 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1350 
ಉತ್ತರಿಸಬೇಕಾದ ದಿನಾಂಕ 16.03.2021 
ಉತ್ತರಿಸಬೇಕಾದವರು ನಗರಾಭಿವೃದ್ಧಿ ಸಚಿವರು 
ಕ್ರ.ಸಂ. ಪ್ರಶ್ನೆ ಉತ್ತರ 
ಅ) | ಹಾವೇರಿ ಜಿಲ್ಲೆಯ ಹಾನಗಲ್‌ ನಗರದ | ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. 


ಸಾರ್ವಜನಿಕರಿಗೆ ಪ್ರತಿನಿತ್ಯ ಕುಡಿಯಲು 
ಹಾಗೂ ದಿನಬಳಕೆಗೆ ಕಲುಷಿತ ನೀರು 
ಸರಬರಾಜು ಆಗುತ್ತಿರುವ ವಿಷಯ 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಬಂದಿದ್ದಲ್ಲಿ, ಇದಕ್ಕೆ ಕಾರಣಗಳೇನು; 


೦3.02.2021 ರಿಂದ ಹಾನಗಲ್‌ ಪಟ್ಟಣದ ಕುಡಿಯುವ 
ನೀರಿಸ ಮೂಲವಾದ ಆನೆಕೆರೆಯ ನೀರಿನಲ್ಲಿ Turbidity 
ಪ್ರಮಾಣ ಸಾಮಾನ್ಯ ಮಟ್ಟಕ್ಕಿಂತ ಹೆಚ್ಚು ಇರುವುದಾಗಿ 
ನೀರಿನ ಪರೀಕ್ಷಾ ವರದಿಯಿಂದ ಕಂಡು ಬಂದಿರುತ್ತದೆ. 


ಕಲುಷಿತ ನೀರು ಪೂರೈಕೆಯಿಂದ 
ಸಾರ್ವಜನಿಕರ ಆರೋಗ್ಯ 
ತೊಂದರೆಯುಂಟಾದಲ್ಲಿ ಸರ್ಕಾರವು 
ಯಾರನ್ನು ಹೊಣೆಗಾರರನ್ನಾಗಿ 
ಮಾಡುವುದು; 


pe 


ಸಮಸ್ಯೆಯನ್ನು ಗಮನಿಸಿದ ಕೂಡಲೇ ಹಾನಗಲ್‌ 
ಪುರಸಭೆ ಪತಿಯಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಈ 
ಕೆಳಕೆಂಡ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. 


1. 


ಸಾರ್ವಜನಿಕರಿಗೆ ಸ್ಥಳೀಯ ಪತ್ರಿಕಾ ಪ್ರಕಟಣೆ 
ಮೂಲಕ ಹಾಗೂ ಅಟೋರಿಕ್ಷಾಗಳ ಮೂಲಕ 
ಧೃನಿವರ್ಧಕ ಬಳಸಿ ನಲ್ಲಿಯಲ್ಲಿ ಸರಬರಾಜು 
ಆಗುತ್ತಿರುವ ನೀರನ್ನು ಕುಡಿಯಲು ಬಳಸದಂತೆ 
ಪ್ರಚಾರ ನೀಡಲಾಗಿರುತ್ತದೆ. 

ಪಟ್ಟಣದಲ್ಲಿ ಸುಸ್ಥಿತಿಯಲ್ಲಿ ಇರುವ 7 ಶುದ್ಧ 
ಕುಡಿಯುವ ನೀರಿನ ಘಟಕಗಳಿಂದ ಉಚಿತವಾಗಿ 
ಕುಡಿಯುವ ನೀರನ್ನು ಸರಬರಾಜು ಮಾಡಲು ಕ್ರಮ 
ವಹಿಸಲಾಗಿದೆ. 

ಪರಿಣಿತರಿಂದ ಪರಿಶೀಲನೆಗೆ ಒಳಪಡಿಸಿ ಅವರು 
ನೀಡಿರುವ ಸಲಹೆ-ಸೂಚನೆಗಳ ಪ್ರಕಾರ ನೀರು 
ಶುದ್ದೀಕರಿಸಲು ಅವಶ್ಯಕ ಪ್ರಿ-ಕ್ಲೋರಿನೇಶನ್‌, ಪಾಲಿ 
ಅಲ್ಯೂಮಿನಿಯಂ ಕ್ಲೋರೈಡ್‌ ಹಾಗೂ ಪೋಸ್ಟ್‌ 
ಕ್ಲೋರಿನೇಶನ್‌ ಬಳಸಿ ನೀರು ಶುದ್ಧೀಕರಿಸಿ ದಿನಾಂಕ 
ರಿಂದ ಸಾರ್ವಜನಿಕರಿಗೆ ಶುದ್ಧ 
ಕುಡಿಯುವ ನೀರನ್ನು ಪೂರೈಸಲಾಗುತ್ತಿದೆ. 


15-02-2021 


ಇ) [ಹಾವೇರಿ ಜಿಲ್ಲೆಯ ಹಾನಗಲ್‌ ನಗರದ 
ಜನರಿಗೆ ಕಲುಪಿತವಲ್ಲದ ಶುದ್ಧ ಕುಡಿಯುವ 
ನೀರು ಪೂರೈಸಲು ಸರ್ಕಾರದ ಕೈಗೊಳ್ಳುವ 
ಕ್ರಮಗಳೇನು; ಹಾಗೂ ಬೇಕಾಗುವ 


ಕಾಲಾವಕಾಶ ಎಷ್ಟು? 


ಹಾನಗಲ್‌ ಪಟ್ಟಣಕ್ಕೆ ಮಳಗಿ ಗ್ರಾಮದ ಹತ್ತಿರ ಇರುವ 
ಧರ್ಮಾ ಜಲಾಶಯ ಮೂಲದಿಂದ ಕುಡಿಯುವ ನೀರು 
ಸರಬರಾಜು ' ಮಾಡಲು ರೂ6300.00 ಲಕ್ಷಗಳ 
ಅಂದಾಜು ಪಟ್ಟಿಯನ್ನು ಸಿದ್ಧಪಡಿಸಿ ಆಡಳಿತಾತ್ಮಕ 
ಅನುಮೋದನೆಗಾಗಿ ಕರ್ನಾಟಕ ನಗರ ನೀರು 
ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ವತಿಯಿಂದ 
ಪ್ರಸ್ತಾವನೆ ಸ್ವೀಕೃತವಾಗಿದ್ದು, ಸದರಿ ಪ್ರಸ್ತಾವನೆಯು 
ಸರ್ಕಾರದ ಪರಿಶೀಲನೆಯಲ್ಲಿದೆ. 


ಸಂಖ್ಯೆ; ನಅಇ 58 ಯುಎಂಎಸ್‌ 2021 


(ಬಿ.ಎಿಬಸವರಾಜ) 


ನಗರಾಭಿವೃದ್ಧಿ ಸಚಿವರು 


